ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2018(2346) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 

ಉತರಿಸುವ ಸಜಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

ವಿಷಯ: ರಾಜ್ಯದಲ್ಲಿನ ಕಾಣೆ, ಬಾನೆ, ಕುಮ್ಮಿ, ಜುಮ್ಮಾ, ಸೊಪ್ಪಿನಬೆಟ್ಟದ ಕುರಿತು 
(ಅ) ರಾಜ್ಯದಲ್ಲಿ ಕಾಣೆ, ಬಾನೆ, ಕುಮ್ಮಿ, ಜುಮ್ಮಾ, ಸೊಪ್ಪಿನಬೆಟ್ಟವನ್ನು ಕಂದಾಯ 
ಭೂಮಿಯೆಂದು ಪರಿಗಣಿಸಲಾಗುತ್ತಿದೆಯೇ ಅಥವಾ ಅರಣ್ಯ ಭೂಮಿಯೆಂದು 
ಪರಿಗಣಿಸಲಾಗುತ್ತಿದೆಯೇ ; 


(ಆ) ಕಾಣೆ, ಬಾನೆ, ಕುಮ್ಮಿ, ಜುಮ್ಮಾ, ಸೊಪ್ಪಿನಬೆಟ್ಟಿಗಳ ವ್ಯಾಖ್ಯೆ, ವ್ಯಾಪ್ತಿ ಉದ್ದೇಶಗಳು, 
ಉಪಯೋಗಗಳು ಯಾವುವು ; (ಮಾರ್ಗಸೂಚಿ /ಸುತ್ತೋಲೆ ಪ್ರತಿ ಒದಗಿಸುವುದು) 


(ಇ) ರಾಜ್ಯದಲ್ಲಿರುವ ಕಾಣೆ, ಬಾನೆ, ಕುಮ್ಮಿ, ಜುಮ್ಮಾ, ಸೊಪ್ಪಿನಬೆಟ್ಟಿ ಭೂಮಿಗಳ ಒಟ್ಟು 
ವಿಸ್ಹೀರ್ಣಷವೆಷ್ಟು ? (ಜಿಲ್ಲಾವಾರು, ತಾಲ್ಲೂಕುವಾರು, ಭೂಮಿಯ ವರ್ಗವಾರು ವಿವರ 
ನೀಡುವುದು) 


